ಕೆಳದಿ ಅರಸರ ಕಾಲದ ಮರಹಮ್ಮತೆ 


ಫಾಮಗಾರಿಗಳು 


ವಿಜಯನಗರದ ಧ್ಯೇಯ ಉದ್ದೇಶವನ್ನೇ ತಮ್ಮ 


ಮೂಲ ಗುರಿಯಾಗಿಟ್ಟುಕೊಂಡು ರೂಪುಗೊಂಡ "ಕೆಳದಿ? 
ಆ ಪರಂಪರೆಯನ್ನೆ ಮುಂದುವರೆಸಿಕೊಂಡು ಬಂದಿತು. 
ಕೆಳದಿ ಅರಸರು ರಾಜಧರ್ಮವೆನಿಸಿದ ಪ್ರಜಾರಕ್ಷಣೆ, 
ಧರ್ಮ ಪರಿಪಾಲನೆಗಳನ್ನು ತಮ್ಮ ಆಡಳಿತದ ಅವಧಿಯಲ್ಲಿ 
ಅನುಸರಿಸಿಕೊಂಡು ಬಂದರು. 


ಪ್ರಸ್ತುತ ಈ ಪ್ರಬಂಧವು ಕೆಳದಿ ಅರಸರ ಕಾಲದ 
ಮರಹಮ್ಮತ ತ್‌ಕಾನುಗಾರಿಯನ್ನು ಕುರಿತು ಚರ್ಚಿಸುವು 
ದಾಗಿದೆ. 


ಪ್ರೆಜಾ ರಕ್ಷಣೆ: ಕೆಳದಿ ಅರಸ ರಕಾಲದಲ್ಲಿ ಪ್ರಜೆ 
ಗಳಿಗೆ ಉತ್ತಮ ರಕ್ಷಣೆ ದೊರೆಯುತ್ತಿತ್ತು. ರಾತ್ರಿಯ 
ವೇಳೆಯಲ್ಲಿ ಗೆಸ್ತುತಿರುಗಲು ತಳೆವಾರ'ರು ಇರು 
ತ್ರಿದ್ದರು* ಅವರಿಗೆ ಅರಮನೆಯಿಂದ ಉಂಬಳಿ 
ಉತ್ಪಾರಗಳು ದೊರೆಯುತ್ತಿತ್ತು. ರಾಜ್ಯದ ರಸ್ತೆಗಳು 
ವಿಶಾಲವೂ, ಸುರಕ್ಷಿತವೂ ಆಗಿದ್ದಿತು. ಜಾಕೋಬಸ್‌ 
ಕ್ಯಾಂಟರ್‌ ವಿಕಾರನು ತನ್ನ. ಪ್ರವಾಸಿಕಥನದಲ್ಲಿ 


ಕಳದಿ ಶಾಸನಗಳ ಸಾಂಸ್ಕೆ 


* OW Mm 


ಸೀಮಿತರಾಗಿದ್ದಾರೆ. 


ಡಾ|| ಕೆಳದಿ ವೆಂಕಟೇಶ್‌ 


ಅಪರಿಚಿತರೂ ಹಣದ ಚೀಲದೊಡಕೆ ರಾತ್ರಿ 
ವೇಳೆಯಲ್ಲಿ ಎಲ್ಲಿ ಬೇಕಾದರೂ ಒಬ್ಬ ರೇ. ಹೋಗ 
ಬಹುದಾಗಿತ್ತು, ದರೋಡೆ, ಹಿಂಸೆಗಳು ತಂದಿ ರಾಜ್ಯದಲ್ಲಿ 
ಇರಲಿಲ್ಲ ಎಂಬುದಾಗಿ ಬರೆಯುತ್ತಾನೆ? ತಪ್ಪು 
ಮಾಡಿದವರಿಗೆ ಕಠಿಣ ಶಿಕ್ಷೆ ನಿಧಿಸುತ್ತಿದ್ದರು. ಪ್ರಜೆಗಳಿಗೆ 
ತಮ್ಮ ಸಾಹಸದಿಂದ ರಕ್ಷಣೆ ಒದಗಿಸಿದವರಿಗೆ ಅರಮನೆ 
ಯಿಂದ ಗೌರವ ದೊರೆಯುತ್ತಿತ್ತು. ಕೋಡಿಹಳ್ಳಿ 
ಬಸವ ಎಂಬುವನು ರಾಜ್ಯದಲ್ಲಿ ತೊಂದರೆ ಕೊಡುತ್ತಿದ್ದ 
ಮಂಜೆ ಬರಮನ ತಲೆ ಕಡಿದು ಪ್ರಜೆಗಳಿಗೆ ರಕ್ಷಣೆ 
ಒದಗಿಸಿದ್ದರಿಂದ ಸರ್ಕಾರ ಅವನಿಗೆ ಕಿ ಬಿಟ್ಟಿರುವು 


ಹ ದನ್ನು ಉದಾಹರಿಸಬಹುದು.3 


ಉದ್ಯಾನಗಳು : ಉದ್ಯಾನಗಳು ವಿಜಯನಗರ 
ಕಾಲದಲ್ಲಿದ್ದಂತೆ ಈ ಕಾಲದಲ್ಲಿಯೂ ಇದ್ದಿತು. ಅವು 
ಸಾರ್ವಜನಿಕರಿಗೆ ಮತ್ತು ರಾಜರಿಗೆ ಪ್ರತ್ಯೇಕವಾಗಿದ್ದವು. 
ವಿಶೇಷ ಸಂದರ್ಭಗಳಲ್ಲಿ ರಾಜರ ಉದ್ಯಾನಗಳಿಗೆ ಪ್ರಜೆ 
ಗಳಿಗೆ ಪ್ರವೇಶ ದೊರೆಯುತ್ತಿತ್ತು. ಇಕ್ರೇರಿ ಅರಮನೆ 


ಲತಿಕೆ ಅಧ್ಯ ಯನ ಮತ್ತು ಸಂಪಾದನೆ, ಭಾಗ ೨ * ಸಂಖ್ಯೆ ೨೧೩ 
ರೈಸ್‌ ಮೈ ಸೂರು ಬಾ ೨, ಪುಟ ೪೩೫, ಮೈ ಸೂರು ಗೆಜೆಟ್‌ ಭಾಗ ೫, ಪುಟ ಟ್‌ 
ಕೆಳದಿ ಶಾಸನಗಳ ಸಾಂಸ್ಕ್ರೃತಿಕ ಆಧ್ಯಯನ ಮತ್ತು ಸಂಪಾದನೆ ಭಾಗ ೨, ಸಂಖ್ಯೆ ೧೨೮ 
ತಳವಾರರು ಈಗಲೂ ಇರುವರು, ಆದರೆ ಅಂದು ಊರನ್ನು ಕಾಯುತ್ತಿದ್ದ ಈ ತಳವಾರರು ಇಂಡು 


ತೋಟಕ್ಕೆ ಮಾತ್ರ 


4 ಹೆಚ್‌,ಎಲ್‌, ನಾಗೇಗೌಡ, ಪ್ರ.ಕಂ.ಇಂ, ಸಂ, ೪, ಪುಟ ೨೩೮ 


ಇತಿಹಾಸ ದರ್ಶನ 


೧೪ಷ್ಠಿ 


ಸಮಿಪ ರಾಜರಿಗೆ ಸಂಬಂಧಿಸಿದ ಉದ ಸ್ಯಾನವಿತ್ತು 5 
ಹಿರಿಯ ವೆಂಕಟಪ್ಪ ನಾಯಕನು ಆನಂದಪುರದ ಸಮಿಪ 
"ಚಂಪಕ ಸರಸಿ” ಎಂಬ ಸರೋವರ ಮತ್ತು ಉದ್ಯಾನ 
ವನವನ್ನು,5 ಸಾಗರದ ಮಹಾಗಣಪತಿ ದೇವಾಲಯದ 
ಸನಮೂೊಸ ಚಂದನವನ (ಚಂದ್ರ ಮಾವಿನ ಕೊಸ್ಪೆಲು) 
ವನ್ನೂ? ಕೆಳದಿ ಅರಮನೆಗೆ ಸಮಿಪ *ಸಂಪೆಕಟ್ಟೆ' 
ಎಂಬ ಪರೆ ಮತ್ತು ಮಾವಿನತೋಟವನ್ನುು 
ನಿರ್ಮಿಸಿದ್ದ ನು.8 ಭುವನಗಿರಿದುರ್ಗದ ಹೊರವಲಯದಲ್ಲಿ 
ಸುಂದರ 'ಸರೋವರವೂ ಇದೇ ಕಾಲದಲ್ಲಿ ನಿರ್ಮಾಣ 
ವಾಯಿತು. ಎರಡನೆ ಸೋಮಶೇಖರ ಸಾಯಕನು 
ಸಂಗಮೇಶ್ವರದಲ್ಲಿ ಒಂದು ಸರೋವರ ನಿರ್ಮಿಸಿದನು. 


ಅರವಟ್ಟಿಗೆಗೆಳು : ಈ ಕಾಲದಲ್ಲಿ ಒಂದೆಡೆ 
ಯಿಂದ ಇನ್ನೊಂದೆಡೆ. ಪ್ರಯಾಣ ಮಾಡುವವರಿಗೆ 
ಬಾಯಾರಿಕೆಯನ್ನು ಇಂಗಿಸಿಕೊಳ್ಳಲು ದಾರಿಯ ಪಕ್ಕದಲ್ಲಿ 
ನೀರಿನ ವ್ಯವಸ್ಥೆ ಇರುತ್ತಿತ್ತು, 
ವ್ಯವಸ್ಥೆಯು ಜೀವಾಲಯ, ಮಠ, ಆತ್ರಗಳಲ್ಲಿ 
ಇರುತ್ತಿತ್ತು. ಸರ್ಕಾರವು ತನ್ನ ಖರ್ಚಿನಲ್ಲಿ 
ವ್ಯವಸ್ಥೆ ಮಾಡಿರುತ್ತಿತ್ತು. ಅಲೆಕ್ಸಾ ೦ಡೆರ್‌ ಹ್ಯಾಮಿಲ್ಟ 
ನನು ತನ್ನ ಪ್ರವಾಸಿ ಕಥನದಲ್ಲಿ ಇವು ಕಡೆ'ಗಳಲ್ಲಿ 
ಗುಡಿಸಲುಗಳಿದ್ದು ದಾಗಿಯೂ ಅಲ್ಲಿ ಬೆಳಗಿನ ಹೊತ್ತು 


(ನ್ಯಾ 
೯ 


ವಯಸ್ಸಾದವರು ಕುಳಿತಿರುತ್ತಿ ದ್ದರು ಮತ್ತು ಅವರು 
ಒಳ್ಳೆಯ ಕುಡಿಯುವ ನೀರನ್ನು ಒದಗಿಸುತ್ತಿದ್ದರು. 


ಅದೇ ಪುಟ ೨೩೮-ರ್ಷ 


ಇದರ ಪೂರ್ಣ ಖರ್ಚು ಸರ್ಕಾರದ್ದಾಗಿತ್ತು ಎಂಬುದಾಗಿ 


ಎಎ ್ಥ 
ಬರೆಯುತ್ತಾನಿ.! 


ಛತ್ರಗಳು : ಆ ಕಾಲದಲ್ಲಿ ಅರವಟ್ಟಿಗೆಗಳೆಂತೆ 
4 ir ಅಲ್ಲಲ್ಲಿ ಛತ್ರದ 
ವ್ಯವಸ್ಥೆಯೂ ಇತ್ತು. ಛತ್ರ ಗೆಳಲ್ಲಿ ಆಹಾರದ ವ್ಯವಸ್ಥೆ 
ಸಹ ಇತ್ತು. ಭ್ರ ಲದ ಕಡೆ ಊರಿನ ಹಿರಿಯರು, 


ಉದಾರಿಗಳ ತ ಈ ಏರ್ಪಾಟು ಇರುತ್ತಿತ್ತು.!2 
ಇವು ಸಾಮಾನ್ಯ ವಾಗಿ ದೇವಾಲಯ, ಮಠಗಳಿಗೆ ಹೊಂದಿ 
ಕೊಂಡು ಇರುತ ತಿದ್ದವು. ಅಗ್ರಹಾರಗಳಲ್ಲಿಯೂ ಛತ್ರದ 
ವ್ಯವಸ್ಥೆ ಇತ್ತು. ಅವುಗಳಿಗೆ ಪ್ರತ್ಯೇಕ ದತ್ತಿಗಳನ್ನು 
ನೀಡುತ್ತಿದ್ದರು. 12. ಸದಾಶಿವ ನಾಯಕನ ಕಾಲದ 
ಶಾಸನವೊ ನಂದು ಚಕ್ಕದಾ *ಸಯ್ಯ ಎಂಬುವನು ಮೂವರು 
ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ ಗಾಗಿ ಛತ್ರಕ್ಕೆ ಭೂದಾನ 

ಮಾಡಿದ್ದ ನು ತಿಳಿಸುತ್ತೆದೆ.13 ಸಂಕಣ ನಾಯಕನ 
ಕಾಲದ ಶಾಸನವು ೮ ಮಂದಿ ಬ್ರಾಹ್ಮಣರಿಗೆ ಕೇಶವ 
ಅಧಿಕಾರಿಯು ೧೬೦ ಖಂಡುಗ ಇತ ಕೊಡುವ 
ಭೂಮಿಯನ್ನು ದಾನವಾಗಿ ನೀಡಿದ್ದನ್ನು ತಿಳಿಸುತ್ತದೆ.3* 
ಹಿರಿಯ ಸಂಕಣ್ಣ ನಾಯಕನ ಸಾಮಂತ ಹೊನ್ನೆ ಕಂಬಳಿ 
ಒಡೆಯರು ಅಮ್ಮದೇವಿಯವರು ನಾಲ್ಕು ಜನರಿಗೆ 
ಭೋಜನಕ್ಕಾಗಿ ದಾನ ನೀಡಿದ್ದರು.5 ಕ್ರಿ.ಶ. ೧೫೬೯ರ 
ಶಾಸನವೊಂದು ಮಣಿಗಾರ ಕೇರಿಯ ಶೆಟ್ಟಿಯರ ಮಗ 
ತಮ್ಮ ಶೆಟ್ಟಿಯು ಪ್ರತಿದಿನ ಭೋಜನಕ್ಕಾಗಿ ದಾನ 


ಎನ ಷು 


ಕೈನೃ.ವಿ. ಪುಟ ೭೬ ಮತ್ತು ಕ.ಶ್ನಾಸಾಂ,ಆ ಮತ್ತು ಸಂ, ಭಾಗ ೨ ಸಂ, ೧೪೮, ಇತರೆ 


ಪು ೭೭-೭೮ 


ಕೆ.ನೃ.ವಿ. ಪು ೬೭-೭೯ (ಈಗಲೂ ಸಂವೇಕಟ್ಟೆ ಕೆರೆಯನ್ನು 


5 
6 
7 ಕನ್ನಪ್ಪ 
8 
9 


ಅದೇ ಪು. ೮೨ 
10 ಅದೇ ಪು, ೧೯೨-೯೩ 
11 ಅಲೆಕ್ಸಾಂಡರ್‌ ಹ್ಯಾಮಿಲ್ಟನ್‌ : 


ಕೆಳೆದಿಯಲ್ಲಿ ಗಮನಿಸಬಹುದು) 


“ಎ ನ್ಯೂ ಆಕೌಂಟಿಲಳ್ಸ? ಭಾಗ ೧, ಪು. ೧೫೯ 


x ಲಿಂಗಣ್ಣ ಈನಿಯು ತನ್ನ ಕೆಳದಿ ನ್ಭ ಪವಿಜಯದಲ್ಲಿ ತಿಳಿಸಿರುವಂತೆ ಹೂದೋಟಕ್ಕೆ 
ಆಗತ್ಯ ಸಪ RE ಸೌಲಭ್ಯಗಳು ಈಗಲೂ ಆಲ್ಲಿ ಕಂಡುಬರುತ್ತ ವೆ. 


12 ಕೆ.ಶಾ.ಸಾಂ, ಅ ಮತ್ತು ಸಂ, ಭಾಗ 1, ಪುಟ ೨೧೫, 
13 ಅದೇ ಭಾಗ ೨, ಸಂ. ೧೬೩ 
14 ಅದೇ ಭಾಗ ೨, ಸಂಖ್ಯೆ ೮ 
15 ಅದೇ ಭಾಗ, ಸಂಖ್ಯೆ ೨೬ 


16 ಅದೇ ಭಾಗ ೨, ಸಂಖ್ಯೆ ೨೨ 


೧೪೪ 


ಇತಿಹಾಸ ದರ್ಶನ 


ನೀಡಿದ್ದನ್ನು ತಿಳಿಸುತ್ತದೆ.!? ಆ. 
ಹಿಂದಿನ ದಾನವು ಹಾಳು ಬಿದ್ದಿದ್ದರಿಂದ ಅದನ್ನು ಪುನಃ 
ಸರಿಪಡಿಸಿ ಹತ್ತು ಜನರಿಗೆ ಊಟದ ವ್ಯವಸ್ಥೆ ಗಾಗಿ ಛತ್ರಕ್ಕೆ 
ಬನವಾಸಿ ೨೦೦೦ ದ ಎಡೆನಾಡಿನಲ್ಲಿನ ಹೆಗ್ಗೆ ಡಸೆ 
ಗ್ರಾಮವನ್ನು ಕೊಟ್ಟಿದ್ದನು." ವೀರಭದ್ರ ನಾಯಕನು 
ದೇವಾಲಯದಲ್ಲಿ ಊಟದ ವ್ಯವಸ್ಥೆಗಾಗಿ ೧೫ ವರಹ 
ಬೆಳೆಬಾಳುವ ಭೂಮಿದಾನ ಬಿಟ್ಟಿದ್ದನು.” ಸೋಮ 
ಶೇಖರ ನಾಯಕನು ಶಿವರಾಜಪುರ ಅಗ್ರಹಾರದಲ್ಲಿ 
ದೇವಾಲಯ ಮತ್ತು ಛತ್ರಕ್ಕೆ ಭೂದಾನ ಮಾಡಿದ್ದನು.29 
ಜಿನ್ನಮ್ಮಾಜಿಯು ಕೋಳಿವಾಡದ ಬೊಮ್ಮಯ್ಯ ಮತ್ತು 
ಕರಣಿಕ ಕೋನಯ್ಯನ ನೇಳಿಕೆಯಂತೆ ಕೂಡಲಿ ಶೃಂಗೇರಿ 
ಮಠಕ್ಕೆ, ಛತ್ರಕ್ಕೆ ದಾನ ಮಾಡಿದಳು. ಛತ್ರದಲ್ಲಿ ಎಸ್ಟು 
ಜನರಿಗೆ ಅವಕಾಶವಿಜಿ ಎಂಬುದು ಅವಕ್ಕೆ ಬಿಟ್ಟ ದಾನ 


ದಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿರುತ್ತಿತ್ತು. ಮಠ್ಕ 


ಮಹತ್ತಿನ ಮಠಗಳೂ ಸಹ ಈ ಕೆಲಸವನ್ನು ಸಿರ್ವಹಿಸು 
ತ್ತಿದ್ದವು. 

ಕೆರೆ, ಕೊಳ ಇತ್ಯಾದಿ : ಕೆಳದಿ ಕಾಲದಲ್ಲಿ 
ಮರಹಮ್ಮತೆ ಇಲಾಖೆ ಮುಖಾಂತರ ಫಥೀರಾವರಿ 
ಉಪಯೋಗಕ್ಕಾಗಿ ಕೆರೆ ಕೊಳೆ ಬಾವಿ ಮೊದಲಾದವು 
ರಾಜರಿಂದ, ಸಾರ್ವಜನಿಕರಿಂದ ನಿರ್ಮಾಣವಾಗುತ್ತಿತ್ತು. 
ಇವು ಹೆಚ್ಚಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಮಿತವಾಗು 
ತ್ರಿತ್ತು. ಹೊಲಗಳಿಗೆ ನೀರಾವರಿ ಸೌಲಭ್ಯವನ್ನು 
ಕೆರೆಗಳ ಮೂಲಕ ಮಾಡುತ್ತಿದ್ದರು. "ಕೆಳದಿ? ಸುತ್ತ 
ಮುತ್ತಲಲ್ಲಿ ಅಂದು ಹಲವು ಕೆರೆಗಳು ನಿರ್ಮಾಣ 
ಗೊಂಡವು. ಅವುಗಳಿಂದ ಚಿಕ್ಕಹಿಡುವಳಿಗಳಿಗೆ ತಕ್ಕಂತೆ 
ಎಕರೆ ಭೂಮಿಗಳಿಗೆ ನೀರಿನ ಸೌಲಭ್ಯ ದೊರಕಿಸಿಕೊಡೆ 
ಲಾಗಿತ್ತು. ಆ ಕಾಲದಲ್ಲಿ ನಿರ್ಮಾಣವಾಗಿರುವ ಕೆರೆಗಳನ್ನು 
ಈಗಲೂ ಗಮನಿಸಬಹುದು. ಕೆಲವನ್ನು ಇಲ್ಲಿ 
ಹೆಸರಿಸಿದೆ.* ಕ 


| 


ತ ಮೆನಿ ಸರಿದು, 
ನಂ. ಕೆರೆಯ ಹೆಸರು 


೪೩೧ ಬಂದಗದ್ದೆ ತೋಟದ ಮೇಲಿನ ಕರೆ 
೪೩.೨ ಬಂದಗದ್ದೆ ಮೇಲಿನ ಕೆರೆ 

೪೩೩ ಶ್ರೀನಿವಾಸನ ಕೆರೆ 

೪೩೪ ಸಂಫೆಕಟ್ಟಿ ಕೆರೆ 

೪೩೫ ಹಿರೇಕೆರೆ 

೪೩೬ ಹೊಲಗುಡಿ ಕೆರೆ (ಮಠದ ಕೆಕೆ) 
೪೩೭ ಹೊಸಕಟ್ಟಿನ ಕೆರೆ 


೪೩೮ ಕಣಗಳು ಕೆರೆ 
೪೩೯ ಹಳ್ಳಿ ಜೈಲು ಗದ್ದೆ ಮೇಲಿನ ಕೆರಿ 
(ಜಡ್ಡಿನಬೈಲು ಕೆರೆ) 

17 ಅಡೇ ಭಾಗ ೨, ಸಂಖ್ಯೆ ೨೬ 
18 ಆದೇ ಭಾಗ 3೨, ಸಂಖ್ಯೆ ರ್ಷೀ 
19 ಅದೇ ಭಾಗ ೨, ಸಂಖ್ಯೆ ೧೦೪ 
20 ಅದೇ ಭಾಗ 3, ಸಂಖ್ಯೆ ೧೬ತ್ಲ 
21 ಅದೇ ಭಾಗ ೨, ಸಂಖ್ಯೆ ೨೪೨ 


ಸಂ.ನಂ. 


೧೧೯ 


ವಿಸ್ತೀರ್ಣ ಅಚ್ಚುಕಟ್ಟು 


೨೦ಎ. ೧೪ ಗುಂ, 
೪ ಎ. ೨೮ ಗುಂ. 


೪ಎ.ರ ಗುಂ. ೫ಎ.ರ೯ಗುಂ- 


೧ 
೨೭ ೧೦೮ ಎ. ೨೧ ಗುಂ. ೨೮೨ ಎ. ೧೨ ಗುಂ. 
೫ (ಮಠದ ಆಸ್ತಿ) 


೫೬ ಎ. ೧೮ ಗುಂ. 
(ಈಗ ಈ ಕೆರೆ ಇಲ್ಲ) 
೩೬ ಎ. ೩೮ ಗುಂ. 
೬೦ ಎ. ೨ಗುಂ. 


* ಸಾಗರ ತಾಲೂಕಿನಲ್ಲಿ ಒಟ್ಟು ೫೦೯ ಕರೆಗಳಿದ್ದು ಆವು ಸು. ೭೫೨೧ ಹೆ. ಭೂಮಿಗೆ ನೀರುಣಿಸುತ್ತಿನೆ, 


ಇತಿಹಾಸ ದರ್ಶನ [19] 


6೪೫% 


ನಂ. ಸೆರೆಯ ಹೆಸರು 


೪೪೦ ಕುಮರಿಗದ್ದೆ ಕೆರೆ 

೪೪೧ ಹೊಲಗುಡಿಗೆ ಕೆರೆ (ಮಠದ ಗದ್ದೆ) 
ಲಲ೨ ಅಕ್ಕಿಮನೆ ರೆ 

ಲಳ ಕೆರನಿನಕೊಪ್ಪದ ಕೆಕೆ 

೪೪೪  ಕೆಳದಿಪುರದ ಕೆರೆ 

—-  ಜ್‌ೌಡಿಕೆರೆ 

— ಅಜಾಪುರ ಚಿಟ್ಟಿ ಮಲ್ಲಪ್ಪನ ಕೆರೆ 
ಎ... ಮಲಂದೂರು ಗಾಣಿಗನ ಕೆರೆ 

ಹ ಎಡೆಹಳ್ಳಿ ಗೌರಿಕೆರೆ 

— ಜಿನ ಶೆಟ್ಟಿ ಕೊಪ ಚೆನ್ನಮ್ಮಾಜಿ ಕೆರೆ 


(ಪ್ರ ಬಂಧದ ವಿಸಾ 
ಆಸುಪಾಸಿನ ಕರೆಗಳನ್ನು, ಮಾತ್ರ ಗಮನಿಸಲಾಗಿದೆ. 
ಇಂದೂ ಸಹ ಇವುಗಳಿಂದ ನೀರಾವರಿ ಸೌಲಭ ವನ್ನು 
ಸಡೆದುಕೊಳ್ಳ ಲಾಗುತ್ತಿ ದಿ).22* ಹೀಗೆ ಅಂದು ಹಿ 
ಸಾಕಷ್ಟು ಪ್ರಾಮುಖ್ಯ ದೊರೆತಿತ್ತು. ಸೇತುವೆ ಒಡ್ಡು 
ಗಳ ಕ್ಕು ಕೃಷಿಗೆ ನೀರಾವರಿ ಸೌಲಭ್ಯ ಒದಗಿಸು 
ತ್ತದ್ದೆರು. ಶಿವಸ ನಾಯಕನು ಕಾನೇರಿ2ನದಿಗೆ ಸೇತು 
ಕಟ್ಟ ಸಿದ್ದ ನು.** ಸೋಮಶೇಖರ ನಾಯಕನ ಕಾಲ ದಲ್ಲಿ 
ಬಸನಯ್ಯನ ಭಕ್ಕ ಹರಕೇರಿ ಎಂಬುವನು ನಹಿ 
ಸಹನ ಮೇಲೆ ವಿರಕ್ತ ಮಠ ಮತ್ತು 


ಹೆಯನೂರು*** ಎಂಬಲ್ಲಿ "ಬಸವನಒಡ್ಡು' ಎಂಬ 
ಸೇತುವೆಯನ್ನು ತುಂಗಾನದಿಗೆ ಕಬ್ಬಿಸಿದ್ದನು.24 
ಮೊದಲನೇ ಬಸಪ್ಪನಾಯಕನು ಜನೋಸಯೋಗಕ್ಕಾಗಿ 


ತಾರದ ಭಯದಿಂದ ಇಲ್ಲಿ *ಕೆಳದಿ' ` 


ವಿಸ್ತೀರ್ಣ ಅಚ್ಚುಕಟ್ಟು 
— (ಸ್ವಂತ ಆಸ್ತಿ. 
೩೩ ಎ. ೩೨೫ ಗುಂ. 
೫೪ ಜಾತ 
೧೦೨ ಮು ೫೫ ಎ. ೩೦ ಗುಂ- 
೧೦೩ — ತ 
೧೧೧ ಎ. 
೨೫ ಎ. ೧೬೦ ಎ. 
೧೫ ಎ, ೧೭೦ ಎ. 
೧೫ ಎ. ೮೨ ಎ. 


ನೇಣುಪುರದಲ್ಲಿ ಶಿಲಾಸೇತುನೆಯನ್ನು ನಿರ್ಮಿಸಿದ್ದನು.35 
ವೀರಭದ್ರ ನಾಯಕನ ಕಾಲದಲ್ಲಿ ಇಕ್ಟೇರಿಯಲ್ಲಿ ಕೆರೆ ಕೆಲಸ 
ನಡೆಯುತ್ತಿದ್ದು ದಾಗಿ ಪೀಟರ್‌ ಮಂಡಿ ಬರೆಯುತ್ತಾ ನೆ.26 
ವೆಂಕಟಪ್ಪನಾಯಕನಿಂದ ಕೆಳದಿಯ ಸಂಪೆಕಟ್ಟಿ ಕೆರೆ 
ನಿರ್ಮಾಣಗೊಂಡಿತು.?7 ವೇಶ್ಯೈಯೊಬ್ಬಳು ಕೆಳದಿಯ 
“ಹಿರೇಕೆರೆ' ನಿರ್ಮಾಣ ಮಾಡಿಸಿದ ಬಗ್ಗೆ ಐತಿಹ್ಯನಿದೆ.38 
ಹಾಗೆಯೇ ಕವಲೆದುರ್ಗ, ನಗರ, ಆನಂದಪುರಗಳಲ್ಲಿಯೂ 
ಕೆರೆ ನಿರ್ಮಾಣವಾದವು. ಕೆರೆಗಳಲ್ಲಿ ತೂಬುವ್ಯವಸ್ಥೆ 
ಅದರ ಮೂಲಕ ನೀರನ್ನು ಹೊಲಕ್ಕೆ ಹಾಯಿಸು 

ಚಂಸಕ ಸರಸಿಯ ನೀರು ಮಲಂದೂರು 
ಆಂದಿನ ತೂಬು 
ಮುಂಡುವಕೆಡುಕೊಂಡು 


22 ಫೀರಾನರಿ ಇಲಾಖೆ, ಸಾಗರ ತಾಲ್ಲೂಕು, ಶಿವಮೊಗ್ಗೆ ಜಿಲ್ಲೆ 


23 ಕೈನ 


ನ ಪು ೧೬೯ 


24 ಸೆ.ಶ್ನಾಸಂ, ಅ. ಮತ್ತು ಸಂ, ಭಾಗ ೨ ಸಂಖ್ಯೆ ್ಲಿ೨ಫ್ಲಿ 


25 ಜೆ. ನೃ.ವಿ., ಪು. ೧೭೬ ಫೋಟೋ ನೋಡಿರಿ 


26 ಪೀಟರ್‌ ಮಂಡಿ, ಪ್ರ.ಕಂ.ಇಂ., ಸಂ, ೪, ಪು. ೩೩೫ 


27 ಕೈನೃ.ನಿ.. ಪು. ೬೭.೭೬೮ 
28 ಕೆಳದಿ ಗುಂಡಾಜೋಯಿಸ್‌, 


*೬% ಈಗಿನ ಆಯನೂರು ಇರಬಹುದೇ? 


ಕೆಳದಿ ಸಂಕ್ಷಿಪ್ತ ಇತಿಹಾಸ್ಕ ಪುಟಿ ೬೫-೬೬ 
** ಈ ಕುರಿತು ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯುತ್ತಿದೆ 


* ಸಾಗರ ತಾ. ದಲ್ಲಿ ಸು. ೫೦೯ ಕೆರೆಗಳಿದ್ದು, ಅವು ಸುಮಾರು ೭೫೨೧ ಹೆ, ಜನವಿರಾನಿಗೆ ನೀರುಣಿಸುತ್ತಿದೆ. 
+ ಒಂದುಕೆರೆಯಿಂದ ಇನ್ನೊಂದು ಕೆರೆಗೆ ಕೆರೆಯ ನೀರು ಬರುತ್ತಿರುವಂತೆ ಹಿಂಬದಿಯಲ್ಲಿ ನಾಲ್ಕರಿಂದ ಐದು ಕೆರೆಗಳು 


ಇರುತ್ತಿತ್ತು. 


೧೪೬ 


ಸಾಗರದ ಗಣಪತಿಕೆರೆ, ಕೆಳದಿ ಹಿರೇಕೆಕ್ಕೆ ಚೆನ್ನ ಶೆಟ್ಟಿ ಕೊಪ್ಪದ ಕೆರೆಗಳಲ್ಲಿ ಇದನ್ನು ಗಮನಿಸಬಹುದು, 
ಕಡು ಆಂದು ಕೆರೆಗಳು ಹಾಳಾಗದಂತೆ ಸರೆಪಂಚರು ಕಾಯುತ್ತಿದ್ದರು 


ಅವನ್ನು ಹಾಳುಮಾಡಿದವರಿಗೆ ಕಠಿಣ ಶಿಕ್ಷೆ ಇತ್ತು, 


ಇತಿಹಾಸ ದರ್ಶನ 


ಕೆರೆ ಕೊಳೆಗಳು ಕುಡಿಯುವ ನೀರಿನ ವ್ಯವಸ್ಥೆ 
ಗಾಗಿ ಭಾವಿಗಳನ್ನು ರಾಜರು, ಸಾರ್ವಜನಿಕರು, ಮಠ, 
ಜೀವಾಲಯಗಳಿಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಮಿಸು 
ತ್ರಿದ್ದರು. ಅಂತಹ ಚಚ್ಚ್‌ ಕದ ಬಾನಿ, ಕೊಳಗಳನು 


ಈಗಲೂ ಕೆಳದಿ ರಾಜ್ಯದಲ್ಲಿ ಗಮನಿಸಬಹುದು.23 


ಅಂದು ಯಾರಾದರೂ ನಿಧನಹೊಂದಿದರೆ ಅವರಿಗೆ 
ವಾರಸುದಾರರು ಯಾರೂ ಇರದಿದ್ದರೆ ಅವರ ಆಸ್ತಿಯಲ್ಲಿ 
ಸ್ವಲ್ಪ ಭಾಗವನ್ನು ಅವನ ಹೆಂಡತಿಗೆ ಕೊಟ್ಟು ಉಳಿದ 
ಭಾಗವನ್ನು ಕೆರೆ ಜೀವಾಲಯಗಳ ನಿರ್ಮಾಣಕ್ಕೆ ಬಳಸು 
ಕ್ರಿದ್ದರು. ಆ ಆಸ್ತಿ ಅರಮನೆಗೆ ತೆಗೆದುಕೊಳ್ಳುತ್ತಿರ 
ಲಿಲ್ಲ,39 


ಅರಮನೆ ನಗರ ನಿರ್ಮಾಣ : ಅಂದು 
ಅರಮನೆಯು ಎತ್ತರದಲ್ಲಿ ನಿರ್ಮಾಣವಾಗುತ್ತಿತ್ತು. 
ನಗರದ ಅರಮನೆಯ ಚಿತ್ರವನ್ನು ೧೯೨೬ರ ಮೈಸೂರು 
ಪುರಾತತ್ವ ಇಲಾಖೆಯ ವರದಿಯಲ್ಲಿ 


The Durbar hall outside the fort is 
entirely in ruins, there remaining only 
three walls of the central room opening 
to the Varandah in front of the building: 
The building seems to have covered an 
extensive ground measuring 84x36 yards 
divided into four portions : 1) a hall 
measuring about 15x36 yards opening 
into 2) a Totti 30x20 yards with 
covered plateform on all the four sides, 
on which the eastern and western 
measure 11x36 yards each and the 
northern and the southeren platforms 
$x30 yards cach. The Toitiis 3 feet 
deep and well paved with chiselled stone 
slabs on all the four sides. The western 
platform does not seems to have hada 


door to the west direct. It seemsto 
have had ೩ passage to the north side of 
the western platform leading intoa 
passage east to west witha gate called 
‘Diddibagalu’ to the north of the buil- 
ding as in the ೦16 palace in Mysore. The 
front portion of the Durbar hall seems 
to have consisted of three rooms 1) 6x17 
yards 2) 517 yards and 3) 25x17 
yards all opening into the Varandah 
measuring 10x36 yards in front of the 
building. The open space in front of the 
Verandah measures 11 2೭36 yards. As 
the outer wall stretching north to south 
of the Central room made of the brick 
like laterite stones measures 33 feet, 
and that extending east to west 2} feet, 
the building seems to have had an upper 
storey, for holding Durbar during the 
Dasara and other occassions.31 


ಎಂಬುದಾಗಿ ಕೊಡಲಾಗಿದೆ. 
ದುರವಸ್ಥೆಯನ್ನು; ಕಂಡಿದೆ. 
ಸ್ಥಿತಿಯ ನಕ್ಷೆ ಕೊಡೆಲಾಗಿದೆ.* 


ಅದು ಈಗ ಇನ್ನೂ 
ಅನುಬಂಧದಲ್ಲಿ ಈಗಿನ 


ನಿಯತ್ರೋದೆಲ್ಲವಲ್ಲೆಯು.. 4ಈ ರೀತಿ ರಾಜ 
ಮಾರ್ಗಗಳಿಂದ ನಾವು ಕೋಟಿಯ ಒಳಭಾಗದಲ್ಲಿರುವ 
ಅರಮನೆ ಸಂದರ್ಶಿಸಲು ವಾಹನದಲ್ಲಿ ಹೊರಟಿವು. 
ಕೋಟಿಯ ಹೊರಭಾಗವು ಕಂದಕವನ್ನು ಒಳಭಾಗವು 
ಅಲ್ಲಲ್ಲಿ ಬುರುಜುಗಳನ್ನು ಒಳಗೊಂಡಿತ್ತು. ಮಹಾ 
ದ್ವಾರದ ಭಾಗದಲ್ಲಿ ದೊಡ್ಡದೂ ಇಕ್ಕಟ್ಟಾದುದೂ ಆದ 
ಎರಡು ಬುರುಜುಗಳಿದ್ದವು. ಕೋಟೆಯ ಒಳಭಾಗದಲ್ಲಿ 
ಬಹಳ ಮನೆಗಳಿದ್ದವು. ಹಲವು ಬೀದಿಯಲ್ಲಿ ಅಂಗಡಿ 
ಸಾಲುಗಳಿದ್ದವು. ಮಹಾದ್ವಾರದ ಉಭಯ ಪಾರ್ಶ್ವ 


29 ಕೆ.ನೃ.ವಿ. ಪು. ೧೦೨, ೧೦೩, ಕೆಶಾ.ಸಂ, ಆ ಮತ್ತು ಸಂ. ಭಾಗ ೨, ಸಂಖ್ಯೆ ೩೭೭ ಇತರೇ 


30 ಅದೇ ಭಾಗ ೨ ಸಂ, ೩೬ 


3] ಮ್ಳೈಪು.ಎ. ೧೯೭೬, ಪುಟ. ೧೦ 
* ನಕ್ಷೆ ನೋಡಿರಿ 


ಇತಿಹಾಸ ದರ್ಶನ 


೧೪೭ 


ಗಳಲ್ಲಿ ರಕ್ಷಕರಿರುತ್ತಿ ದ್ಸರು. ಅಲ್ಲಿಂದ ಮುಂದೆ ರಾಜ 
ನಿಬಂಧಿತ ಪ್ರದೇಶವಿತ್ತು. ಉಚ್ಚ ವರ್ಗದವರಿಗೆ ಮಾತ್ರ 
ಅಲ್ಲಿಂದ ಮುಂಡೆ ಪ್ರವೇಶ ದೊರೆಯುತ್ತಿತ್ತು. ಮುಂದೆ 
ವಿತಾಲವಾದ ಸಭಾಂಗಣ, ' ಅಲ್ಲಿ ಉಚ್ಚವರ್ಗದ 
ಅಧಿಕಾರಿಗಳು, ಇತರ ಗಣ್ಯರು ಆಸೀನರಾಗಿದ್ದರು...” 
ಮುಂತಾಗಿ ಬರೆಯುತ್ತಾನೆ.32. ಈ ರೀತಿ ಅಂದು 
ಅರಮನೆ, ನಗರ ನಿರ್ಮಾಣವಾಗುತ್ತಿತ್ತು. 


ಸಾರಿಗೆ ವ್ಯವಸ್ಥೆ ಆ ಕಾಲದಲ್ಲಿ ರಾಜ್ಯದಲ್ಲಿ 
ಉತ್ತಮವಾದ ಸಾರಿಗೆ ವ್ಯವಸ್ಥೆ ಇತ್ತು. ಅಂದು ಭೂ 
ಮತ್ತು ಜಲಮಾರ್ಗಗಳು ಇದ್ದವು. ಭೂಮಾರ್ಗದಲ್ಲಿ 


ಹೆದ್ದಾರಿ, ಒಳೆದಾರಿಗಳು ಇದ್ದವು. ಜಲಮಾರ್ಗಗಳು 
ನದಿ ಸಮುದ್ರಗಳಾಗಿದ್ದವು. ವೆಂಕಟಪ್ಪನಾಯಕನ 
ರಾಜ್ಯದಲ್ಲಿ ರಾಜಮಾರ್ಗಗಳು ಸುರಕ್ಷಿತವಾಗಿದ್ದ ವು. 


ಹೊನ್ನಾವರ ಮಾರ್ಗವು ಸುರಕ್ಷಿತವಾಗಿತ್ತು. ಮತ್ತು 


ಸುಂದರವಾಗಿತ್ತು. ಇಕ್ಕೇರಿಗೆ ಹೋಗುವ ಮಾರ್ಗವು 
ವಿಶಾಲ ವೃಕ್ಷಗಳಿಂದ ಮೋಹಕವಾಗಿತ್ತು. ಧೂಪದ 


ಮರದ ಸಾಲುಗಳು ದಾರಿಯುದ್ದಕ್ಕೂ ಇದ್ದವು3 ಎಂಬು 
ದಾಗಿ ಡೆಲ್ಲಾವಲ್ಲೆ ಬರೆಯುತ್ತಾನೆ. ಜಾಕೋಬಸ್‌ನು 
ರಸ್ತೆಗಳು ಸೊಗಸಾಗಿದ್ದವು, ಸಾಲುಮರಗಳು ಪ್ರವಾಸಿ 
ಗರಿಗೆ ನೆರಳನ್ಲೀಯುತ್ತಿದ್ದವು. ಪ್ರವಾಸಿಗರಿಗೆ ಒಳ್ಳೆಯ 
ರಕ್ಷಣೆ ಇತ್ತು, ರಸ್ತೆ ದರೋಜಿ ಇರಲಿಲ್ಲ ಎಂಬುದಾಗಿ 
ಬರೆಯುತ್ತಾ ನೆ.3* 


ಭೂಮಾರ್ಗದಲ್ಲಿ ಎತ್ತಿನ ಗಾಡಿ ಹೆಚ್ಚಾಗಿ ಬಳಕೆ 


ಯಲ್ಲಿತ್ತು.5” ಶ್ರೀಮಂತರು ಕುದುರೆ, ಆನೆಗಳನ್ನು 
ಬಳಸುತ್ತಿದ್ದರು. ರಾಜರು ಪಲ್ಲಕ್ಕಿ ಉಸಯೋಗಿಸು 
ತ್ರಿದ್ದರು. ಜೆಲ್ಲಾವಲ್ಲೆಯು ವೆಂಕಟಪ್ಪನಾಯಕನು 
ಮೊಮ್ಮತೃಳೊಡನೆ ಪಲ್ಲಕ್ಕಿಯಲ್ಲಿ ಜೀವಾಲಯಕ್ಕೆ 
ಬಂದುದನ್ನು, ಅವರ ಹಿಂದೆ ಶ್ರೀಮಂತರು ಕುದುರೆಗಳಲ್ಲಿ 
ಬರುತ್ತಿ ದ್ದು ದನ್ನು ಬರೆಯುತ್ತಾನೆ. 


ಜಲಮಾರ್ಗಗಳಲ್ಲಿ ಹಾಯಜೋಣಿ, ” ಹುಟ್ಟು 
ದೋಣಿ ಬಳಕೆಯಲ್ಲಿತ್ತು. ಒಂದುಕಡೆಯಿಂದ ಇನ್ನೊಂದು 
ಕಡೆಗೆ ದಾಟಿಸಲು ಹರಿಗೋಲು ಕಾರರು ಇರುತ್ತಿದ್ದರು. 
ಅವರಿಗೆ ಭೂಮಿ ಉಂಬಳಿ ಬಿಡಲಾಗುತ್ತಿತ್ತಾ. 
ಸೋಮಶೇಖರ ನಾಯಕನು ಹರಿಗೋಲು ರಂಗ ಭೋವಿ 
ಮೊದಲಾದ ಐವರಿಗೆ ದಾನ ನೀಡಿದ್ದಲ್ಲದೆ ಅಗತ್ಯವಿದ್ದಾಗ 
ಶಿವಮೊಗ್ಗದ ತುಂಗಾದಡದಲ್ಲಿ ಜನರನ್ನು ದಾಟಸ 
ಬೇಕೆಂದು ದಾನಸತ್ರ ನೀಡಿದ್ದನು.36 ವೀರಮ್ಮಾಜಿಯು 
ಹರಿಗೋಲುಕಾರರಿಗೆ ಉಂಬಳಿ ನೀಡಿದ್ದಳು. 


ಉಪೆ ಸಂಹಾರ : ಕೆಳದಿ ಕಾಲದ ಮರಹನ್ಮುತೆ 
ಇಲಾಖೆಯ ಕಾರ್ಯವ್ಯಾಪ್ತಿ ಬಹುದೊಡ್ಡದು. ಇಲ್ಲಿ 
ಪ್ರಬಂಧದ ವಿಸ್ತಾರದ ಭಯದಿಂದ ಅದನ್ನು ಸಂಕ್ಷಿಪ್ತ 
ಗೊಳಿಸಿದೆ. ಕೇವಲ ಆ ಕಾಲದ ಮರಾಮತ್‌ ಕಾಮಗಾರಿ 
ಕೆರೆಗಳನ್ನೇ ತೆಗೆದುಕೊಂಡು ಸಂಶೋಧನೆ ನಡೆಸಲು 
ಅವಕಾಶವಿದೆ. ಇಂದಿನ ಈ ಸಾಮಾಜಿಕ, ವ್ಯವಸ್ಥೆ ಯಲ್ಲಿ 
ಅದರ ಅಗತ್ಯವೂ ಕಂಡುಬರುತ್ತಿದೆ. ಈ ನಿಟ್ಟಿನಲ್ಲಿ 
ಪ್ರಯತ್ನ ನಡೆಯಲಿ ಎಂಬುದು ಈ ಪ್ರಬಂಧದ ಆಶಯ. 


32 ಜಿ.ಎಸ್‌. ದೀಕ್ಷಿತ್‌, ಕೆಳದಿ ನಾಯಕರು, ಕ.ನಿನಿ, ಧಾರವಾಡ ೧೯೬೯ ಫು. ೫೭ 
38 ಹೆಚ್‌,ಎಲ್‌ ನಾಗೇಗೌಡ, ಪ್ರ.ಕೆಂ.ಇಂ,, ಸೆಂ.೪, ಪುಟ ೨೨೯ 


34 ರೈಸ್‌ ಮೈ ಸೂರು, ಭಾಗ ೨, ಪು ೪೩೫ 


35 ಕೆ, ಶ್ನಾಸಂ,ಅ, ಮತ್ತು ಸಂ, ಭಾಗ ೨, ಸಂಖ್ಯೆ ೧೮೨, ೨೨೨, ೨೨೫, ಇತರೇ 
36 ಹೆಚ್‌,ಎಲ್‌, ನಾಗೇಗೌಡ, ಪ್ರ.ಕಂ,ಇಂ., ಸಂ.೪್ಮ ಪು. ೨೫೧ 


37 ಕೈಶ್ನಾಸಂ,ಅ, ಮತ್ತು ಸಂ. ಭಾಗ ೨, ಸಂಖ್ಯೆ ೧೮೫ 


38 ಕೆ.ಎನ್‌, ಚಿಟ್ನೀಸ್‌, ಕೆಳದಿ ಪಾಲಿಟ, ಕೃಷಿ ವಿ. ಧಾರವಾಡ, ಪು, ೧೫೦ 


೧೪೮ 


ಇತಿಹಾಸ ದರ್ಶನ 


1 


ಪಲ್ಲಿ 34೪A G 
ಲ 
[| 
| 
= 
ಇರದೂ ಹಂದ 
AMAL AAA 


ನ 
ಹ 


uy ೮೬೦೦೮ “TV 


20/೧ ; WG 


, TOTAL (3 STEPS 


OF BAVA ಹ್ಯಾಂ NMAYAKA = MAGASL. 


PALACE 


~ 


೧೪೯ 


ಇತಿಹಾಸ ದರ್ಶನ 


